ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


523 

ಡಾ:ಚಂದ್ರಶೇಖರ್‌ ಬಿ.ಪಾಟೀಲ್‌ 
(ಪದವೀಧರರ ಕ್ಷೇತ್ರ 
24-09-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


(CY 
2 
o 


ಪ್‌ಗಘ 


ಉತ್ತರ 


ಅ) 


ಬೀದರ್‌ ಜಿಲ್ಲೆಯ ಅತಿವಾಳ ಏತ 
ನೀರಾವರಿ ಯೋಜನೆಯಿಂದ ಮರqಲ 
ಗ್ರಾಮದವರೆಗೆ ನೀರು ಪೂರೈಸಲು 
ಕ್ಯಾನಲ್‌ ಮಾಡುವ ಉದ್ದೇಶ 
ಸರ್ಕಾರದ ಮುಂದಿದೆಯೇ? 


ಕಾರಂಜಾ ಯೋಜನೆಯ ಮೂಲ ವಿನ್ಯಾಸದಲ್ಲಿ ಅತಿವಾಳ ಏತ 
ನೀರಾವರಿ ಅಡಿ ಬರುವ ದಕ್ಷಿಣ ಕಾಲುವೆ ಅಚ್ಚುಕಟ್ಟಿನಲ್ಲಿ ಮರ್ಯಿಲ 
ಗ್ರಾಮಗಳನ್ನೊಳಗೊಂಡು ಇನ್ನಿತರ ಗ್ರಾಮಗಳಿರುತ್ತವೆ. ಸದರಿ 
ಗ್ರಾಮದ ರೈತರು ತಮ್ಮ ಸ್ವಂತ ನೀರಾವರಿ ವ್ಯವಸ್ಥೆ 
ಕಲ್ಪಿಸಿಕೊಂಡಿರುವುದರಿಂದ, ಸದರಿ ಕಾಲುವೆ ನಿರ್ಮಾಣಕ್ಕೆ ಜಮೀನು 
ನೀಡಲು ಒಪ್ಪಿರುವುದಿಲ್ಲ ಆದ್ದರಿಂದ ಸದರಿ ಕಾಲುವೆಯ 
ನಿರ್ಮಾಣವನ್ನು ಕೈಬಿಟ್ಟು ಉಳಿತಾಯವಾಗುವ ನೀರನ್ನು 
Irrigation Intensity ®ನ್ನು ಬದಲಾಯಿಸಿ ನೀರಾವರಿಗೆ 
ಒಳಪಡುವ ಕ್ಷೇತ್ರದಲ್ಲಿ ಉಪಯೋಗ ಮಾಡುವ ಕುರಿತು 
ಪರಿಶೀಲಿಸಲಾಗುವುದು. 


ಸಂಖ್ಯೆ:ಜಸ೦ಇ 


124 ಎಂಎಲ್‌ಎ 2020 


> ರಾನ್‌ 


(ರಹೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


